ಉತ್ತಮ ಕತೆ ಹೇಳುವವರಾಗುವುದು ಹೇಗೆ? 


ರಾಜೇಶ್‌ ಉತ್ಸಾಹಿ 


ನಾವೆಲ್ಲರೂ. ಅದರಲ್ಲೂ ವಿಶೇಷವಾಗಿ ಮಕ್ಕಳು. ಕತೆ 
ಕೇಳುವುದನ್ನು ಆನಂದಿಸುತ್ತೇವೆ. ನನ್ನ ಬಾಲ್ಯವನ್ನು ನೆನಪಿಸಿ- 
ಕೊಂಡಾಗ, ನನಗೆ ನಮ್ಮ ಅಜ್ಜ ಹೇಳುತ್ತಿದ್ದ ಕತೆಗಳು 
ನೆನಪಾಗುತ್ತವೆ. ನಮ್ಮ ಮನೆಯಲ್ಲ, ಚಆಗಾಲದಲ್ಲ ಬೆಚ್ಚಗಿರಿಸಿ- 
ಕೊಳ್ಳಲು ಕಲ್ಪದ್ದಅನ ಒಲೆಯನ್ನು ಬಳಸುತ್ತಿದ್ದೆವು. ರಾತ್ರಿ ನಾವು 
ಎಲ್ಲಾ ಮಕ್ಕಳು ಆ ಒಲೆಯ ಸುತ್ತಲೂ ಕುಆತುಕೊಂಡು ಚಳಗೆ 
ಮೈ ಕಾಯುಸಿಕೊಳ್ಸುತ್ತಿದ್ದೆವು.  ಬೇಸಿಗೆಯಲ್ಲ. ಮನೆಯ 
ಅಂಗಳದಲ್ಲ ಮಂಚಗಳನ್ನು ಜೋಡಿಸಿಕೊಂಡು ಮಲಗುತ್ತಿದ್ದೆವು. 
ಅದು ನಮ್ಮ ಅಜ್ಜಿಯಂದಿರು (ಅಮ್ಮನ ತಾಯಿ ಮತ್ತು ಅಪ್ಪನ 
ತಾಯು) ನಮಗೆ ಕತೆ ಹೇಳುತ್ತಿದ್ದ ಸಮಯವಾಗಿರುತ್ತಿತ್ತು. 
ಅವರಿಗೆ ಅದೆಷ್ಟೋ ಕತೆಗಳು ನೆನಪಿನಲ್ಲರುತ್ತಿದ್ದವು. ಕತೆ ಕೇಳುತ್ತಾ 
ಕೇಳುತ್ತಾ ನಾವೆಲ್ಲಾ ಹಾಗೇ ನಿದ್ರೆ ಮಾಡಿಬಡುತ್ತಿದ್ದೆವು. ಒಂದು 
ವೇಳೆ ಕತೆ ಮುಗಿಯದೇ ಇದ್ದರೆ, ಮರುದಿನ ಮತ್ತೆ ಅದೇ 
ಕತೆಯನ್ನು ಹೇಳುವಂತೆ ನಾವು ಒತ್ತಾಯುಸುತ್ತಿದ್ದೆವು. ಅದು 
ಇನ್ನೂ ಟ.ವಿ. ಗಳು ಬಂದಿರದ ಕಾಲ. ಮೊಬೈಲ್‌ ಘೋನ್‌ 
ಎಂದರೇನು ಎಂದೇ ಆಗ ಗೊತ್ತಿರಲಲ್ಲ. ನಿಜ ಹೇಳಬೇಕೆಂದರೆ, 
ಎಲ್ಲಾ ಮನೆಗಳಲ್ಲ ಸ್ಥಿರ ದೂರವಾಣಿಗಳೂ ಇರುತ್ತಿರಲಲ್ಲ. 


ಆದರೆ, ಇತ್ತೀಚಿನ ವರ್ಷಗಳಲ್ಲ ಇಡೀ ಚಿತ್ರಣವೇ ಬದಲಾಗಿದೆ. 
ಎಂದಿನ ಟ.ವಿ. ಕಾರ್ಯಕ್ರಮಗಳನ್ನೂ ಒಟಟ ವೇದಿಕೆಗಳು 
ಕಿತ್ತುಕೊಂಡಿವೆ. ಹೆಚ್ಚಿನಂಶ, ಈಗಿನ ಅಜ್ಜಿಯಂದಿರು ಕೂಡಾ 
ಮೊಬೈಲ್‌ ಘೋನ್‌ ಇಲ್ಲವೇ ದೂರದರ್ಶನಗಳ ನೆರವಿನಿಂದಲೇ 
ಕತೆಗಳನ್ನು ಹೇಳುತ್ತಿರಬಹುದೇನೋ. ಈಗ ಅಸಂಖ್ಯಾತ 
ವಾಹಿನಿಗಳವೆ, ಬ್ಲಾಗ್‌ಗಳವೆ, ಜಾಲತಾಣಗಳವೆ. ಅವುಗಳಲ್ಲ 
ವಿಡಿಯೊಗಳು. ಪಾಡ್‌ಕಾಸ್ಟ್‌ಗಳು ಮತ್ತು ಶ್ರವ್ಯ ಕತೆಗಳನ್ನು 
ಕಾಣಬಹುದು. 

ನನ್ನ ಎರಡೂವರೆ ವರ್ಷದ ಮೊಮ್ಮಗಳು ವನ್ಯಾ ಈಗ 
ನನ್ನೊಂದಿಗೆ ಇದ್ದಾಳೆ. ಅವಳು ಅಂತಹ ಎಷ್ಟೊಂದು ಕತೆಗಳನ್ನು 
ಕೇಳುತ್ತಾಳೆ ಮತ್ತು ನೋಡುತ್ತಾಳೆ. ಮಕ್ತಆಗಾಗಿಯೇ ರಚಿಸಲಾದ 
ಹಾಡುಗಳನ್ನು ಯೂಟ್ಯೂಬ್‌ನಲ್ಲ ವೀಕ್ಷಿಸುತ್ತಾಳೆ. ಅವಳೂ ತನ್ನು 
ಆದ್ಯತೆಗಳನ್ನೂ, ಯಾವುದು ಇಷ್ಟವಿಲ್ಲವೆಂದೂ ಹೇಳುತ್ತಾಳೆ. 


ಗಟ್ಟಿಯಾಗಿ ಓದುವುದರ ಮಹತ್ವ 


ಮೊಬೈಲ್‌ ಫೋನ್‌ಗಳು ಸುಲಭವಾಗಿ ಲಭ್ಯವಾಗುತ್ತಿವೆ. 
ಮನೆಗಳಲ್ಲ ಕತೆ ಹದಲು ಅಥವಾ ಕೇಳಲು ಅನುಕೂಲವಾದ 
ವ್ಯವಸ್ಥೆ ಇಲ್ಲದೇ ಇರಬಹುದು. ಆದರೂ, ಇಂತಹ ಸನ್ನಿವೇಶದಲ್ಲಿ. 
ಶಾಲೆಗಳಲ್ಲ ಕತೆ ಹೇಳುವ ಮೌಲ್ಯ ಬದಲಾಗದೇ ಉಳದಿದೆ 
ಹಾಗೂ ತರಗತಿ ಕೊಠಡಿಗಳ ಕತೆ ಹೇಳುವ ಕಲೆ 


ಜನಪ್ರಿಯವಾಗಿ ಬೆಳೆದುಬಂದಿದ್ದು, ಒಂದು 


ಅಮೂಲ್ಯ 
ಸಾಧನವಾಗಿ ಉಳದಿದೆ. ಕತೆ ಹೇಳುವುದು ಒಂದು ಪರಿಣತ 


ಕ್ಷೇತ್ರವಾಗಿ ಬೆಳೆದಿದ್ದು. ಶಾಲೆಗಳಲ್ಲ ಕತೆ ಹೇಳುವ ಗೋಷ್ಠಿಗಳನ್ನು 
ಏರ್ಪಡಿಸುವ ವೃತ್ತಿಪರ ಕತೆ ಹೇಳುವವರೂ ಇದ್ದಾರೆ. ಖ್ಯಾತ 
ಶಿಕ್ಷಣತಜ್ಞರಾದ ಕೃಷ್ಣ ಕುಮಾರ್‌ ಅವರು ಕತೆ ಹೇಳುವ ಕಲೆಯ 
ಕುರಿತ ಪ್ರಬಂಧಪೊಂದರಲ್ಲ ಹೇಳುತ್ತಾರೆ - ಪ್ರಾಥಮಿಕ 
ಶಾಲೆಗಳಲ್ಪ ಪ್ರತಿದಿನವೂ ಮೊದಲ ಎರಡು ತರಗತಿಗಳನ್ನು ಕತೆ 
ಹೇಳಲು ಮೀಸಲಅಟ್ಟದ್ದಿದ್ದರೆ ಮಕ್ಕಳನ್ನು ಶಾಲೆಯಲ್ಲ ಹಿಡಿದಿಡುವ 
ಸಮಸ್ಯೆ ಸ್ವಲ್ಲ ಮಟ್ಟಗಾದರೂ ಬಗೆಹರಿಯುತ್ತಿತ್ತು. ಶಿಕ್ಷಕರು 
ಎಳೆಯ ಮಕ್ಕಳಗೆ ಕನಿಷ್ಠ 3೦ ಸಾಂಪ್ರದಾಯಿಕ ಕತೆಗಳನ್ನು 


'ಕತೆಗಳು ಮಕ್ಕಳ ಪ್ರಪಂಚಕ್ಕೆ ಕಿಟಕಿಗಳು. ಅವು ಮೋಡಿ 
ಮಾಡುವಂತೆಯೂ, ಸುಂದರವೂ, ಮಂತ್ರಮುದ್ಧರನ್ನಾ- 
ಗಿಸುವಂತೆಯೂ ಇರುತ್ತವೆ!! ಕತೆ ಕೇಳುವುದು ಅತ್ಯಂತ 
ಮೋಜನ ಸಂಗತಿಯಾಗಿದ್ದು, ವಿಶೇಷವಾಗಿ ಎಳೆಯ 
ಮಕ್ಕಳು ಕತೆ ಕೇಳುವುದನ್ನು ಇಷ್ಟಪಡುತ್ತಾರೆ. 
ಭಾವನಾತ್ಮಕವಾಗಿ, ಅಭುನಯ- ಪೂರ್ಣವಾಗಿ ಮತ್ತು 
ಭಾವಾಭವ್ಯಕ್ತಿುಂದ ಹೇಳುವ ಕತೆಗಳು ಮೋಡಿ 
ಮಾಡುತ್ತವೆ. ಉಸಿರು ಬಗಿಹಿಡಿದುಕೊಳ್ಳುವಂತೆ 
ಮಾಡುತ್ತವೆ. ಆ ಕತೆಯಲ್ಲ ಪ್ರತಿ ಶಬ್ದವೂ ಒಂದೊಂದು 
ಅನುಭವವಾಗಿರುತ್ತದೆ. ಸಾಮಾಜಕ ಸಂಬಂಧಗಳನ್ನು 
ಮತ್ತು ನೈತಿಕ ಆಯ್ಕೆಗಳನ್ನು (ಆthical Choices) 
ಕಲಅಯಲು, ಭಾವನೆಗಳನ್ನು ಅರ್ಥೈಸಿಕೊಳ್ಳಲು ಮತ್ತು 
ಅನುಭವಿಸಲು ಹಾಗೂ ಜೀವನದ ಕೌಶಲಗಳ ಬಣ್ಣೆ 
ಅರಿವು ಮೂಡಿಸಿಕೊಳ್ಳಲು ಕತೆಗಳು ಉತ್ತಮ 
ಮಾಧ್ಯಮಗಳು. ಕತೆಗಳನ್ನು ಕೇಳುತ್ತಾ ಮಕ್ಕಳು ಹೊಸ 
ಹೊಸ ಶಜ್ದಗಳನ್ನು ಕಅಯುವ ಮೂಲಕ ಅವರ ಶ್ರ 
ಭಂಡಾರವೂ ಬೆಳೆಯುತ್ತದೆ. ವಾಕ್ಯ ರಚನೆ ಮತ್ತು 
ಸಮಸ್ಯೆಗಳನ್ನು ಜಡಿಸುವ ಕೌಶಲವನ್ನೂ ಅವರು 
ಕಅಯುತ್ತಾರೆ. ಸಾಮಾನ್ಯವಾಗಿ ಮಕ್ಕಳು ಹೆಚ್ಚು ಹೊತ್ತು 
ಗಮನ ಕೇಂದ್ರೀಕರಿಸಲಾರರು ಆದರೆ ಕತೆ ಕೇಳುವಾಗ 
ಎಷ್ಟು ಹೊತ್ತು ಬೇಕಾದರೂ ಗಮನ ಕೊಡಬಲ್ಲರು. 
ಆಯಾ ಸಾಂಸ್ಕೃತಿಕ ಸಂದರ್ಭಗಳುಳ್ಳ ಕತೆಗಳ ಮೂಲಕ 
ನಾವು ಅವರ ಸಂಸ್ಕೃತಿಯನ್ನು. ಸಾಮಾಜಕ ರೀತಿ 
ನೀತಿಗಳನ್ನು ಅವರಿಗೆ ಪರಿಚಯುಸಿ, ಸುತ್ತಅನ ಪರಿಸರದ 
ಬಣ್ಣೆ ಅರಿವು ಮೂಡಿಸಲು ಸಾಧ್ಯ. 


ಹೇಳುವ ದಿನವನ್ನು ತಾನು ಕಲ್ತಸಿಕೊಳ್ಳುತ್ತಿರುವುದಾಗಿ ಅವರು 
ಹೇಳದ್ದಾರೆ. ಆ ಮೂಲಕ, ಮಕ್ಕಳು ಆ ಕತೆಗಳನ್ನು ಸುಲಭವಾಗಿ 
ಮತ್ತು ಆತ್ಮವಿಶ್ವಾಸದಿಂದ ನೆನಪಿಟ್ಟುಕೊಳ್ಳಲು ಸಾಧ್ಯವಾಗಬೇಕು 
ಎಂದು ಅವರು ವಿವರಿಸುತ್ತಾರೆ. ಸಾವಿರಾರು ಕತೆಗಳ 
ಪರಂಪರೆಯನ್ನು ಹೊಂದಿರುವ ಸಮಾಜದಲ್ಲ ಇದು ಕಷ್ಟದ 
ಕೆಲಸವೇನಲ್ಲ ಎಂಬುದು ಅವರ ಅಭಮತ. ಅಂತಹ 3೦ 
ಕತೆಗಳು, ಪ್ರಾಥಮಿಕ ತರಗತಿಗಳ ಮೊದಲ ಎರಡು 
ಅವಧಿಗಳನ್ನು ಪರಿವರ್ತನೆ ಮಾಡಬಲ್ಲದು. ಒಟ್ಟನಲ್ಲ ಇಲ್ಲಿ 
ಖೇಕಾಗಿರುವುದೇನೆಂದರೆ. ಪ್ರತಿನಿತ್ಯದ ಪಠ್ಯಕ್ರಮದಲ್ಲ ಕತೆ 
ಹೇಳುವುದಕ್ಕೆ ಒಂದು ಗೌರವಯುತ ಸ್ಥಾನ.ಈ ದೃಷ್ಟಿಕೋನವನ್ನು 
ಕಿರಿಯ ಪ್ರಾಥಮಿಕ ಶಾಲಾ ಹಂತದಲ್ಲ ಅಳವಡಿಸುವ ಬಧ್ಣೆ 
2೦೭೭ರ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು (National 
Curriculum Framework - (NCF) 2022 ) ರಲ್ತಯೂ 
ಎತ್ತಿತೋರಿಸಲಾಗಿದೆ. 


ತರಗತಿಯಲ್ಲಿ ಕತೆ ಹೇಳುವುದರ ಉಪಯೋಗ 


ಖೋಧನಾ ಕಲೆಯ ನೆಲೆಯಲ್ಲ. ಪೂರ್ವ ಪ್ರಾಥಮಿಕ 
ತರಗತಿಗಳಲ್ಲ ಕತೆ ಹೇಳುವುದು ಹೆಚ್ಚು ಉಪಯುಕ್ತ. 
ಯಾಕೆಂದರೆ, ಆ ಮಕ್ಕಳು ತಮ್ಮ ಪಾಡಿಗೆ ಓದುವುದನ್ನು ಇನ್ನೂ 
ಕಅತಿರುವುದಿಲ್ಲ ಅಥವಾ ಈಗಷ್ಟೇ ಕಲಅಯುತ್ತಿರುತ್ತಾರೆ. 
ಹಾಗಾದರೂ, ಓದಲು ಬರೆಯಲು ಬಲ್ಲ ಮಕ್ಷಳೂ, ಇಷ್ಟಪಟ್ಟರೆ 
ಕತೆ ಕೇಳುಗರಾಗಬಹುದು. 


ನೀವು ಶಿಕ್ಷಕರಾಗಿದ್ದರೆ (ಅಥವಾ ಪೋಷಕರಾಗಿದ್ದರೂ ಇಲ್ಲವೇ 
ಕತೆ ಹೇಳುವುದನ್ನು ಹವ್ಯಾಸವಾಗಿ ಪಕಗಿಸಿಕೊಳ್ಳಲು 
ಬಯಸುವಿರಾದರೆ) ಕೆಲವು ಸಂಗತಿಗಳನ್ನು 
ಗಮನದಲ್ಲಟ್ಟುಕೊಳ್ಳಬೇಕು. ಮೊದಲನೆಯದು ಮತ್ತು ಅತ್ಯಂತ 
ಮುಖ್ಯವಾದುದು. ಕತೆಯನ್ನು ಯಾಕೆ ಹೇಳುತ್ತಿದ್ದೇವೆ ಮತ್ತು 
ಕತೆಯ ಉದ್ದೇಶ ಏನು ಎಂಬುದು. ಒಲ್ಲಾರೆಯಾಗಿ 
ಹೇಳುವುದಾದರೆ, ಗುರಿ ಈ ಕೆಳಗಿನಂತಿರಬಹುದು: 


* ಮಕ್ಷಳಗೆ ಮನರಂಜನೆ ನೀಡುವುದು 

* ಮಕ್ಕಳನ್ನು ಕತೆಯಲ್ಲ ಆಸಕ್ಷರನ್ನಾಗಿಸುವುದು 

* ಮಕ್ಕಳಲ್ಲ ಓದುವ ಆಸಕ್ತಿ ಹುಟ್ಟಸುವುದು 

* ಮಕ್ಕಳಲ್ಲ ನಿರ್ದಿಷ್ಟ ಪರಿಕಲ್ಪನೆ ಅಥವಾ ಮೌಲ್ಯದ ಸಂವಹನ 
ಸಾಧ್ಯವಾಗಿಸುವುದು 

* ಮಾತನಾಡುವ ಹಿಂಜರಿಕೆಯಿಂದ ಮಕ್ಕಳು ಹೊರಬರುವಂತೆ 
ಮಾಡುವುದು. 

ಕೇಳುವುದನ್ನು ಮತು 


pr 


* ಪ್ರಶ್ನೆ 
ಭಾಗವಹಿಸುವುದನ್ನು ಕಅಸುವುದು 

* ಮಕ್ಕಳಲ್ಲ ಕಲ್ಪನೆ ಮತ್ತು ಸನ್ನಿವೇಶಗಳ ದೃಶ್ಯೀಕರಣವನ್ನು 
ಉತ್ತೇಜಸುವುದು. 

* ಸಮಸ್ಯೆಗಳನ್ನು ಹೇಆಕೊಳ್ಳುವ ಕಲೆಯನ್ನು ಬೆಳೆಸಿಕೊಳ್ಳಲು 
ನೆರವಾಗುವುದು. 


ಚರ್ಚೆಯಲ್ಲಿ 


ಕತೆ ಎಲ್ಲಿ ಸಿಗುತ್ತದೆ? 


ಕತೆಯನ್ನು ಎಲ್ಲಿಂದಲಾದರೂ ಪಡೆದುಕೊಳ್ಳಬಹುದು. ಆದರೂ. 
ನೀವು ಎಲ್ಲಂ೦ದ ಪುಸ್ತಕ ಪಡೆಯುತ್ತೀರಿ ಎಂಬುದರ ಮೇಲೆ ನಿಮ್ಮ 
ಉದ್ದೇಶ ಪ್ರಭಾವ ಬೀರುತ್ತದೆ. ನಮ್ಮ ಸಾಂಪ್ರದಾಯಕ ಕತೆಗಳು 
ಅತ್ಯುತ್ತಮ ಸಂಪನ್ಮೂಲ. ಜಾನಪದವು ಹೇರಳವಾದ 
ಸಂಪನ್ಮೂಲದ ಭಂಡಾರ. ಜನಪದ ಕತೆಗಳ ಗುಣಲಕ್ಷಣ- 
ವೇನೆಂದರೆ, ಅದು ಪರಿಸರ ಮತ್ತು ಸಂಸ್ಕೃತಿಗೆ ತಕ್ಷಂತೆ 
(ಅನುಗುಣವಾಗಿ) ವಿಕಸನಗೊಂಡರೂ. ಮೂಲ ಪಠ್ಯ ಮಾತ್ರ 
ಬದಲಾಗದೇ ಉಳಯುತ್ತದೆ. ಪರಿಣಾಮವಾಗಿ, 
ನೆನಪಿನಲ್ಪಟ್ಟುಕೊಳ್ಳುವುದೂ ಸುಲಭ. ಅಲ್ಲದೆ ಅದು ಯಾವುದೇ 
ಸಿದ್ದ ಮಾದರಿಯನ್ನು ಅನುಸರಿಸುವುದಿಲ್ಲ. ಪಂಚತಂತ್ರದಂತಹ 
ಸಂಪನ್ಮೂಲಗಳು ಮತ್ತು ಜಾತಕ ಕತೆಗಳು ಅತ್ಯುತ್ತಮ- 
ವಾದವುಗಳು. ಅದೇನೇ ಇದ್ದರೂ. ಯಾವುದನ್ನು ಆಯ್ದೆ 
ಮಾಡಿಕೊಳ್ಳಬಾರದು ಎಂಬುದು ಕೂಡಾ ಅಷ್ಟೇ ಮುಖ್ಯ. 
ಬೇರೆಯವರನ್ನು ಗೇಆ ಮಾಡುವ ವಸ್ತುವುಳ್ಳ. ನೈತಿಕ ಪಾಠ 
ಹೇಳುವ,  ಭೂತಪ್ರೇತ ಮತ್ತು ಮೂಢನಂಜಕೆಗಳನ್ನು 
ಪ್ರೇರೇಪಿಸುವ ಅಥವಾ ಸಾಂವಿಧಾನಿಕ ಮೌಲ್ಯಗಳನ್ನು 
ಧಿಕ್ಕರಿಸುವ ಕತೆಗಳ ಆಯ್ದೆಯನ್ನು ತಪ್ಪಿಸಬೇಕು. 


ಎಲ್ಲಿಂದ ಆರಂಭಿಸಬೇಕು? 


* ಯಾರೋ ಹೇಳದ ಅಥವಾ ಎಲ್ಲೋ ಹದಿದ ಕತೆಯನ್ನು 
ಮಕ್ಕಳಗೆ ಹೇಳುವಲ್ಲಂದ ಶುರು ಮಾಡಿ. ಆ ಕತೆಗೆ ಅವರ 
ಪ್ರತಿಕ್ರಿಯೆ ಹೇಗಿರುತ್ತದೆ ಎಂಬುದನ್ನು ಗಮನಿಸಿ, ಅದಕ್ಕೆ 
ಅನುಗುಣವಾದ ಕತೆಗಳನ್ನು ಆರಿಸಿಕೊಳ್ಳಬಹುದು. 

* ಪುಸ್ತಕದಿಂದ ಒಂದು ಕತೆಯನ್ನು ಕದಿರಿ. 

* ಮಕ್ಕಳೊಂದಿಗೆ ಸಮಾಲೋಚಿಸಿ. ಅವರಿಗೆ ಯಾವುದಾದರೂ 
ಕತೆ ನೆನಪಿದ್ದರೆ ಅವರೇ ಅದನ್ನು ವಿವರಿಸಲ. 

* ಅವರು ಶಾಲೆಗೆ ಬರುವಾಗ ಏನನ್ನು ನೋಡಿದರು ಎಂದು 
ವಿಚಾರಿಸಿ ಅಥವಾ ಹಿಂದಿನ ದಿನ ನಡೆದ ಘಟನೆಯನ್ನು 
ಇತರರೊಂದಿಗೆ ಹಂಚಿಕೊಳ್ಳುವಂತೆ ತಿಸಿ. ಈ ರೀತಿಯ 
ಚಟುವಟಕೆ ಮಕ್ಕಳಲ್ಲ ಅಭವ್ಯಕ್ತಿಪಡಿಸುವ ಸಾಮರ್ಥ್ಯವನ್ನು 
ಬೆಳೆಸುತ್ತದೆ. 


ಅಭ್ಯಾಸದಿಂದಲೇ ಪರಿಪೂರ್ಣತೆ 


ಕತೆ ಹೇಳುವುದು ಒಂದು ಕಲೆ. ಕತೆ ಹೇಳುವ ಸಾಮರ್ಥ್ಯವನ್ನು 
ನೀವು ಕ್ರಮೇಣ ಹೆಚ್ಚಿಸಿಕೊಳ್ಳಬಹುದು. ಕತೆಯ ಪಾತ್ರಗಳಗೆ 
ಅನುಗುಣವಾಗಿ ನಿಮ್ಮ ಧ್ವನಿಯಲ್ಲ ಏರುಪೇರು ಮತ್ತು 
ಬದಲಾವಣಿ ಮಾಡಿಕೊಳ್ಳಬಹುದು. ನಿಮ್ಮದೇ ಆದ 
ಮುಖಭಾವವನ್ನು ಸೃಷ್ಟಿಸಬಹುದು. ತರಗತಿಯಲ್ಲ 
ಸ್ಥಳಾವಕಾಶವಿದ್ದರೆ ಓಡಾಡುತ್ತಾ ಕತೆ ಹೇಳಬಹುದು. ನಿಮ್ಮ ಭಂಗಿ 
ಅಥವಾ ಮಾಡುವ ಸದ್ದು ಮಕ್ಕಳನ್ನು ಹೆದರಿಸುವಂತೆ ಇರದಂತೆ 
ನೋಡಿಕೊಳ್ಳ. ಕತೆ ಆಸಕ್ತಿದಾಯಕವಾಗಿದ್ದರೆ ಮಕ್ಕಳು ಅದಕ್ಕೆ 
ಸಂಪೂರ್ಣ ಗಮನ ಕೊಡುತ್ತಾರೆ. ಒಂದು ವೇಕೆ ಅವರಿಗೆ ಕತೆ 


ಆಸಕ್ತಿದಾಯಕವಾಗಿಲ್ಲ ಎಂದು ಕಂಡುಬಂದರೆ, ನೀವು ಹೊಸ 
ತಂತ್ರವನ್ನು ಕಂಡುಕೊಳ್ಳಬೇಕಾಗುತ್ತದೆ. ಮಕ್ಕಳನ್ನೂ 
ಸಂಭಾಷಣೆಯಲ್ಲ ತೊಡಗಿಸಿಕೊಳ್ಳುವಂತೆ ಮಾಡುವ ಶೈಲಯಲ್ಪ 
ಕತೆಯನ್ನು ನಿರೂಪಣಿ ಮಾಡುವುದು ಕೂಡಾ ಒಂದು 
ವಿಧಾನವಾಗಿದೆ. ಕತೆಯಲ್ಲ ಮುಂದೇನಾಗುತ್ತದೆ ಎಂದು 
ಮಕ್ಕಳನ್ನು ಕೇಅ. ಮಕ್ಕಳ ದೈನಂದಿನ ಬದುಕಿಗೆ ಮತ್ತು ಅವರ 
ಪರಿಸರಕ್ಕೆ ಹೊಂದುವಂತೆ ಕತೆಯನ್ನು ಬೆಸೆಯುವುದು 
ಇನ್ನೊಂದು ವಿಧಾನ.ಕೆಲವು ಕತೆಗಳನ್ನು ಮಕ್ಕಳು ಮತ್ತೆ ಮತ್ತೆ 
ಕೇಳಲು ಇಚ್ಛಿಸುವುದುಂಟು. ಅಂತಹ ಕತೆಗಳನ್ನು ಹೇಳುವುದು 
ಸುಲಭ. ಪ್ರತಿ ಬಾರಿಯೂ, ಕತೆಯನ್ನು ವಿಭಿನ್ನ ನೆಲೆಯಲ್ಪ್ಲ ನೀವು 
ಹೇಳಬಹುದು. ನಿಮ್ಯದೇ ಆದ ಅಂಶಗಳು ಮತ್ತು 
ಸನ್ನಿವೇಶಗಕೊಂದಿಗೆ ನೀವು ಕತೆಯನ್ನು ವಿಸ್ತರಿಸಬಹುದು. ಈ 
ನಿಟ್ಟನಲ್ಲ. ನಾನು ನನ್ನದೊಂದು ಅನುಭವವನ್ನು ಹಂಚಿಕೊಳ್ಳಲು 
ಬಯಸುತ್ತೇನೆ, 


ನನಗೆ ಇಬ್ಬರು ಗಂಡು ಮಕ್ಕಳು. ಅವರು ಸಣ್ಣವರಿರುವಾಗ ನನ್ನ 
ತಂದೆ ಅವರಿಗಾಗಿ ಕತೆಗಳನ್ನು ಹೆಣೆಯುತ್ತಿದ್ದರು. ಅವರು ಲಾತ್‌ 
ಸಾಹೇಬ್‌ ಎಂಬ ಪಾತ್ರವನ್ನು ಸೃಷ್ಟಿಸಿದ್ದರು. ಪ್ರತಿ ಸಲವೂ ಆ 
ಪಾತ್ರವನ್ನು ಹೊಸ ಪ್ವರೂಪದೊಂದಿಗೆ ನಿರೂಪಿಸುತ್ತಿದ್ದರು. 
ಆಸಕ್ತಿಯ ಸಂಗತಿ ಏನೆಂದರೆ. ಅವರ ಶ್ರೋತೃಗಳು. ಅಂದರೆ 
ನನ್ನ ಮಕ್ಕಳು. ಮಧ್ಯೆ ಮಧ್ಯೆ ತಮ್ಮದೇ ಆದ ಅಂಶಗಳನ್ನೂ 
ಸೇರಿಸುತ್ತಿದ್ದರು. ಅಂದರೆ, ಲಾತ್‌ ಸಾಹೇಬ್‌ ಎಂಬ ವ್ಯಕ್ತಿತ್ಸಕ್ಕೆ 
ಅವರು ತಮ್ಮದೇ ಆದ ಕಲ್ಪನೆಗಳನ್ನು ಸೇರಿಸುತ್ತಿದ್ದರು. ಮಕ್ಕಳಗೆ 
ಇಂತಹ ಸಾಧ್ಯತೆಯನ್ನೂ ನೀವು ಒದಗಿಸಬಹುದು. 


ಅದರ ಹೊರತಾಗಿ, ಪ್ರತಿ ಕತೆಗೂ ಒಂದು ಫೂರ್ವ ನಿರ್ಧರಿತ 
ಅಂತ್ಯ ಎಂಬುದು ಇದ್ದರೂ. ನೀವು ಅದಕ್ಕೇ ಅಂಟಕೊಳ್ಳಬೇಕಾದ 
( ಅನುಸರಿಸಬೇಕಾದ) ಅಗತ್ಯವಿಲ್ಲ. ಕತೆಯ ಅಂತ್ಯವನ್ನು 
ಹೇಳದೆಯೇ, ಅದನ್ನು ಮಕ್ಕಳ ಊಹೆಗೇ ಜಡಬಹುದು. ಇಲ್ಲವೇ, 
ಕತೆಗೆ ಬೇರೆಬೇರೆ ರೀತಿಯ ಅಂತ್ಯವನ್ನು ಊಹಿಸಿ ಹೇಳುವಂತೆ 
ಮಕ್ಕಳನ್ನು ಆಹ್ವಾನಿಸಬಹುದು. ಅವರು ಆ ಕ್ಷಣವೇ ಅದನ್ನು 
ಮಾಡಬೇಕಾಗಿಲ್ಲ; ನೀವು ಅವರಿಗೆ ಸ್ವಲ್ಲ ಕಾಲಾವಕಾಶ 
ಕೊಡಬಹುದು ಅಥವಾ ಮರುದಿನ ಹೊಸ ಉಪಾಯಗಳೊಂದಿಗೆ 
ಬರುವಂತೆ ತಿಆಸಬಹುದು. `ಈ ಕತೆಯ ನೀತಿ ಏನು?' ಅಥವಾ 
"ನಮಗೆ ಕತೆ ಏನು ತಿಆಸಿತು?' ಎಂದೋ ಕೇಳುವುದನ್ನು ತಪ್ಪಿಸಿ. 
ಕತೆಯಲ್ಲ ಆ ಬಣ್ಣೆ ಏನಾದರೂ ಪ್ರಸ್ತಾಪಿಸಲ್ಪಟ್ಷದ್ದರೂ. ಮಕ್ಕಳಗೆ 
ತಮ್ಮದೇ ಕಲ್ಪನೆಯನ್ನು ಮಾಡಿಕೊಳ್ಳುವ ಅನುಭವ ಸಿಗಅ.ಕತೆ 
ಹೇಳಲು ಒಮ್ಮೆ ಶುರು ಮಾಡಿದರೆ, ಮಕ್ಕಳ ಪ್ರತಿಕ್ರಿಯೆಯಿಂದಲೇ 
ನಿಮಗೆ ಮುಂದಿನ ಸಲ ಯಾವ ಕತೆ ಹೇಳಬೇಕು ಎಂಬ 
ಸೂಕ್ಷೃತೆ ಅರಿವಾಗುತ್ತದೆ. ಇದೇ ವೇಳೆ. ಉತ್ತಮ ಕತೆಯನ್ನು 
ಆರಿಸಬೇಕಾದರೆ ನೀವೂ ಕತೆಗಳನ್ನು ಓದುತ್ತಲೇ 
ಇರಬೇಕಾಗುತ್ತದೆ. ಇಷ್ಟಾದರೂ. ಇವೆಲ್ಲವೂ ಕೆಲವು ಆರಂಭಕ 
ಅಂಶಗಳಷ್ಟೇ. ಒಬ್ಬ ಒಳ್ಳೆಯ ಕತೆ ಹೇಳುವವನಾಗಬೇಕಾದರೆ 
ನೀವೂ ಅಭ್ಯಾಸ ಮಾಡುತ್ತಲೇ ಇರಬೇಕು, ಕಆಯುತ್ತಲೇ 
ಇರಬೇಕು ಮತ್ತು ಹೊಸ ಹೊಸ ವಿಧಾನಗಳ ಪ್ರಯೋಗಗಳನ್ನು 
ಮಾಡುತ್ತಲೇ ಇರಬೇಕಾಗುತ್ತದೆ. 


ರಾಜೇಶ್‌ ಉತ್ಸಾಹಿ ಅವರು. ಅಜೀಂ ಪ್ರೇಮ್‌ಜ ವಿಶ್ವವಿದ್ಯಾಲಯದ ಅನುವಾದ ಉಪಕ್ರಮವಾದ 'ಅನುವಾದ ಸಂಪದ'ದಲ್ಲ ಹಿರಿಯ 
ಹಿಂದಿ ಸಂಪಾದಕರಾಗಿದ್ದಾರೆ. ವಿಶ್ವವಿದ್ಯಾಲಯದ ನಿಯತಕಾಅಕ "ಲರ್ನಿಂಗ್‌ ಕರ್ವ್‌' ಮತ್ತು "ಖ ವಂಡರ್‌'ನ ಹಿಂದಿ ಅನುವಾದಿತ 
ಸಂಚಿಕೆಗಳನ್ನು ಅವರು ಸಂಪಾದನೆ ಮಾಡುತ್ತಾರೆ. ಅಜೀಂ ಪ್ರೇಮ್ನು ಪ್ರತಿಷ್ಠಾನದ ಟೀಚರ್ಸ್‌ ಆಫ್‌ ಇಂಡಿಯಾ ಪೋರ್ಟಲ್ಲಣ ಅವರು 


ನಿಣ್‌ 


ಬಹುತೇಕ ಹನ್ನೆರಡು ವರ್ಷ ಹಿಂದಿ ಸಂಪಾದಕರಾಗಿ ಕಾರ್ಯ ನಿರ್ವಹಿಸಿದ್ದಾರೆ. ಅದಕ್ಕೂ ಮೊದಲು, ಮಕ್ಕಳ ವಿಜ್ಞಾನ ನಿಯತಕಾಲಅಕ 
“ಚಕ್ಕಕ್‌'ನಲ್ಲ 17 ವರ್ಷ ಸಂಪಾದಕೀಯ ವಿಭಾಗದಲ್ಲ ಕೆಲಸ ಮಾಡಿದ್ದೂ ಸೇರಿದಂತೆ, ಸುಮಾರು 27 ವರ್ಷ "ಏಕಲವ್ಯ'ದಲ್ಲ ವಿವಿಧ 
ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಅವರನ್ನು ಒtsahi@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ರೋಹಿಣಿ ಮುಂಡಾಜೆ | ಪರಿಶೀಲನೆ: ಚಂದ್ರಶೇಖರ ಮಂಡೆಕೋಲು 


